ಕರ್ನಾಟಕ ವಿಧಾನ ಪರಿಷತ್ತು 
| ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1149) oo | 
| 
| 


ಸದಸ್ಯರ ಹೆಸರು ಶ್ರೀ ಎಸ್‌. ಎಲ್‌. ಭೋಜೇಗೌಡ (ಶಿಕ್ಷಕರಕ್ಲೇತು 
| ಉತ್ತರಿಸಬೇಕಾದ ದಿನಾಂಕ | 13.12.2021 
| ಉತ್ತರಿಸಬೇಕಾದವರು | ಉನ್ನತ ಶಿಕಣ ಸಚಿವರು K | | 

ಪ್ರಶ್ನೆ | ಉತ್ತರ | 


! ' ವರ್ಷಗಳಿಂದ ವ| 
)ಸಿರುವ 


ಪಡೆದಿರುವ ಅತಿಥಿ 
ಉಪನ್ಯಾಸಕರ ಸಂಖ್ಯೆ 

; (ವಿವರ ನೀಡುವುದು) 
ಅತಿಥಿ ' ಬಂದಿದೆ. 
ಸರ್ಕಾರಿ ಪ್ರಥಮ ದರ್ಜಿ ಕಾಲೇಜುಗಳಲ್ಲಿ ಪ್ರತಿ ಶೈಕ್ಷಣಿಕ 
ಖಾಯಂಗೊಳಿಸಬೇಕನ್ನುವ ವರ್ಷದಲ್ಲಿ ಕೋರ್ಸ್‌/ ಕಾಂಬಿನೇಷನ್‌ ಮತ್ತು ವಿದ್ಯಾರ್ಥಿಗಳ 


| 
| 
ಬೇಔಕೆಯು ಸರ್ಕಾರದ 

| ಗಮನಕ್ಕೆ ಬಂದಿದೆಯೇ: ಪ್ರವೇಶಾತಿ ಸಂಖ್ಯೆಗನುಗುಣವಾಗಿ ಉದ್ಯವಿಸುವ ಬೋಧನಾ | 
| 

| 

| 

| 


ಸದರಿ 
ಉಪನ್ಯಾಸಕರನ್ನು 


ಹಾಗಿದ್ದಲ್ಲಿ, ಸದರಿ ಅತಿಥಿ ಕಾರ್ಯಭಾರವನ್ನು ಮೊದಲು ಖಾಯಂ ಅಧ್ಯಾಪಕರಿಗೆ 
ಉಪನ್ಯಾಸಕರನ್ನು ಹಂಚಿಕೆ ಮಾಡಿ, ನಂತರ ಉಳಿಕೆಯಾಗುವ ಬೋಧನಾ 
ಕಾರ್ಯಭಾರವನ್ನು ನಿರ್ವಹಿಸಲು ಕಲಾ/ವಾಣಿಜ್ಯ ವಿಷಯಕ್ಕೆ | 
ವಾರಕ್ಕೆ ಗರಿಷ್ಠ 08 ಗಂಟೆ ಹಾಗೂ ವಿಜ್ಞಾನ ವಿಷಯಗಳಿಗೆ 
ಗರಿಷ್ಠ 10 ಗಂಟೆಗಳಿಗೆ ಮಾತ್ರ ಆಯಾ ಶೈಕ್ಷಣಿಕ ವರ್ಷಕ್ಕೆ | 
| ಉಪನ್ಯಾಸಕರುಗಳಿಗೆ ಸೇವಾ ಸೀಮಿತಗೊಳಿಸಿ, ಅತಿಥಿ ಉಪನ್ಯಾಸಕರುಗಳ ಸೇವೆಯನ್ನು | 
ಭದ್ರತೆನ್ನಾದರು ಒದಗಿಸಲು | ತ್ರಾತ್ಮಾಲಿಕವಾಗಿ ಬಳಸಿಕೊಳ್ಳಲಾಗುತ್ತಿದೆ ಮತ್ತು ಆಯಾ | 
ಸರ್ಕಾರ ಮುಂದಾಗುವುದೇ; | ್ಯತಿೀ ವರ್ಷದ ಅಂತ್ಯದಲ್ಲಿ ಅತಿಥಿ 
| ಉಪನ್ಯಾಸಕರುಗಳನ್ನು ಕರ್ತವ್ಯದಿಂದ | 
ಬಿಡುಗಡೆಗೊಳಿಸಲಾಗುತ್ತದೆ. ಆದ್ಮರಿಂದ, ಸದರಿ ಆಯ್ಕೆಯಾದ 
| | ಅತಿಥಿ ಉಪನ್ಯಾಸಕರುಗಳನ್ನು ಯಾವುದೇ ಮಂಜೂರಾದ 
| | ಖಾಲಿ ಹುದ್ದೆಗಳ ಎದುರಾಗಿ ಕರ್ತವ್ಯ, 
| | ನಿರ್ವಹಿಸುತ್ತಿರುವುದಿಲ್ಲವಾದ್ದರಿಂದ, ಅವರುಗಳ ತಾತ್ಕಾಲಿಕ | 
| | ಸೇವೆಯನ್ನು ಪರಿಗಣಿಸಿ, ಖಾಯಂಗೊಳಿಸಲು ಅಥವಾ ಸೇವಾ 
| ಭದ್ರತೆ ನೀಡಲು ಪ್ರಸ್ತುತ ಜಾರಿಯಲ್ಲಿರುವ ನಿಯಮಗಳಲ್ಲಿ | 
ಅವಕಾಶ ಇರುವುದಿಲ್ಲ. 


ಖಾಯಂಗೊಳಿಸುವ ಸರ್ಕಾರ 
ಗೊಳ್ಳವುದೇ; 
ಇಲ್ಲವಾದಲ್ಲಿ, ಸದರಿ ಅತಿಥಿ 


[(m) [ಅತಿಥಿ ಉಪನ್ಯಾಸಕರುಗಳ[ ಸರ್ಕಾರದ ಆದೇಶ ಸಂಖ್ಯೆ ಇಡಿ/66/ಡಿಸಿಇ/2017, 
| ಗೌರವಧನವನ್ನು | ದಿನಾ೦ಕ:04.04.2017ರಲ್ಲಿ ಸರ್ಕಾರಿ ಪ್ರಥಮ ದರ್ಜ, 
| ಹೆಚ್ಚಿಸಬೇಕೆನ್ನುವ | ಕಾಲೇಜುಗಳಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಅತಿಧಿ' 
| ಬೇಡಿಕೆಯನ್ನು ಸರ್ಕಾರ | ಉಪನ್ಯಾಸಕರಲ್ಲಿ ಸ್ನಾತಕೋತ್ತರ ಪದವಿ ಪರೀಕ್ಷೆಯಲ್ಲಿ ' 
'ಗಮನಿಸಿದೆಯೇ; ಹಾಗಿದ್ದಲ್ಲಿ, |! ಕನಿಷ್ಠ ಶೇ.55ರಷ್ಟು ಅಂಕಗಳನ್ನು ಪಡೆದಿದ್ದು, ಎನ್‌ಇಟಿ! ' 


'ಈ ಕುರಿತು ಸರ್ಕಾರ | ಎಸ್‌ಎಲ್‌ಇಟಿ ಅಥವಾ ಪಿ.ಹೆಚ್‌ಡಿ ಪಡೆದುಕೊಂಡಿರುವ 


'ಶೈಗೊಂಡಿರುವ | ಅತಿಥಿ ಉಪನ್ಯಾಸಕರಿಗೆ ಮಾಸಿಕ ಗೌರವಧನದ 


| ಪ್ರಮಗಳೇನು? | ಮೊತ್ತವನ್ನು ಮಾರ್ಚ್‌-2017 ರಿಂದ ಜಾರಿಗೆ ಬರುವಂತೆ 
| | ರೂ.13,000/- (ಹದಿಮೂರು ಸಾವಿರ ರೂಪಾಯಿಗಳು 
| ಮಾತು ಹಾಗೂ ಸ್ಮಾತಕೋತ್ತರ/ ಎಂಫಿಲ್‌ ಪದವೀಧರ 


' ಅತಿಥಿ ಉಪನ್ಯಾಸಕರಿಗೆ ರೂ.11000/- (ಹನ್ನೊಂದು 
| ಸಾವಿರ ರೂಪಾಯಿಗಳು ಮಾತುಗಳನ್ನು , 


| | ಪಾವತಿಸಲಾಗುತ್ತಿದೆ. 

| ಪ್ರಸ್ತುತ, ಪಾವತಿಸಲಾಗುತ್ತಿರುವ ಮಾಸಿಕ ಗೌರವಧನದ 
| ಮೊತ್ತವನ್ನು ಪರಿಷ್ಕರಿಸಲು ರಾಜ್ಯದಲ್ಲಿ ತಲೆದೂರಿರುವ 
| ' |ಕೋವಿಡ್‌-19 ಹಿನ್ನೆಲೆಯಲ್ಲಿ ಉಂಟಾಗಿರುವ ಆರ್ಥಿಕ 
| ಮುಗ್ಗಟ್ಟಿನ ಹಾಗೂ ಈ ಸಂಬಂಧ ಇರುವ ಆರ್ಥಿಕ 
| | ನಿರ್ಬಂಧನೆಯ ಕಾರಣ ಕಾಲೇಜು ಶಿಕ್ಷಣ ಇಲಾಖೆಯ 
| ind ಪ್ರಥಮ ದರ್ಜಿ ಕಾಲೇಜುಗಳಲ್ಲಿ ಅತಿಥಿ 
| ಉಪನ್ಯಾಸಕರಾಗಿ ಕಾರ್ಯ  ನಿರ್ಮಹಿಸುತ್ತಿರುವವರಿಗೆ 
| ಗೌರವಧನ ಹೆಚ್ಚಿಸಲು ಸಾಧ್ಯವಿರುವುದಿಲ್ಲವೆಂದು ಆರ್ಥಿಕ 
| | ಇಲಾಖೆಯು ತಿಳಿಸಿರುತ್ತದೆ. 


ಇಡಿ 225 ಡಿಸಿಇ 2021 


ಉನ್ನತ ಶಿಕ್ಷಣ, ಐ.ಟಿ.-ಬಿ.ಟಿ.ವಿಜ್ಞಾನ 
ಮತ್ತು ತಂತ್ರಜ್ಞಾನ, ವಿದ್ಯುನ್ಮಾನ ಹಾಗೂ 
ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು 
ಜೀವನೋಪಾಯ ಸಚಿವರು 


| 
| 


[| 
[1 
| 
\ 
| 
| 
| 
| 
| 
| 


| 


